KA/ BG-GPO/2515/WPP-47/2006-2008 





ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಮಾರ್ಚ್‌ ೧೩, ೨೦೦೮ (ಫಾಲ್ಗುಣ ೨೩, ಶಕ ವರ್ಷ ೧೯೨೯) ಸಂಚಿಕೆ ೧೧ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚೆವಾಲಂರು 
ಅದಿಸೂಚನೆ 
ಸಂಖ್ಯೆ: ಸಿಆಸುಇ 20 ಆಸೇವ 2008 , ಬೆಂಗಳೂರು, ದಿನಾಂಕ:25ನೇ ಫೆಬ್ರವರಿ 2008, 


ಕರ್ನಾಟಕ ಆಡಳಿತ ಸೇವೆಯ (ಸೂಪರ್‌ ಟೈಂ ಸ್ಕೇಲ್‌/ಆಯ್ಕೆ/ಹಿರಿಯ/ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ 
ಕೆಳಕಂಡ ಅದಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಟಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 


ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗೆ ವರ್ಗಾಯಿಸಿ/ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 























ಕ್ರಮ ಅದಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ/ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿರುವ ಹುದ್ದೆ 
ಸಂಖ್ಯೆ 
1 ಎಂ.ವಿ. ವೀರಭದ್ರಯ್ಯ, ನಿರ್ದೇಶಕರು, 
ಸೂಪರ್‌ ಟೈಂ ಸ್ಕೇಲ್‌ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ, 
ವಿಶೇಷ ಜಿಲ್ಲಾದಿಕಾರಿ (ಭೂಸ್ವಾದೀನ) ಕಂದಾಯ ಇಲಾಖೆ, ಬೆಂಗಳೂರು 
ಬೆಂಗಳೂರು ಅಬಿವೃದ್ಧಿ ಪ್ರಾದಿಕಾರ, `ಶ್ರೀ ಕೆ.ಆರ್‌.ರಾಮಕೃಷ್ಣ ಇವರ ಸ್ಥಾನದಲ್ಲಿ. 
ಬೆಂಗಳೂರು 
2 ವೆಂಕಟರಮಣ ಎನ್‌.ನಾಯಕ್‌ ಅಪರ ವ್ಯವಸ್ಥಾಪಕ ನಿರ್ದೇಶಕರು, 
ಸೂಪರ್‌ ಟೈಂ ಸ್ಕೇಲ್‌ ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು 
ಅಪರ ಆಯುಕ್ತರು, ಮಾಹಿತಿ ತಂತ್ರಜ್ಞಾನ ಸೇವೆಗಳು, 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು- ಖಾಲಿ ಹುದ್ದೆಗೆ ನೇಮಿಸಲು ಇವರ 
ಬೆಂಗಳೂರು ಸೇವೆಯನ್ನು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ 
ತಂತ್ರಜ್ಞಾನ ಇಲಾಖೆಯ ವಶಕ್ಕೆ ನೀಡಿದೆ. 
3 ಡಾ:ಕೆ.ಎನ್‌.ಚಂದ್ರಶೇಖರ್‌ ಕಾರ್ಯದರ್ಶಿ, 
ಸೂಪರ್‌ ಟೈಂ ಸ್ಕೇಲ್‌ ಬೆಂಗಳೂರು ಅಬಿವೃದ್ಧಿ ಪ್ರಾದಿಕಾರ, 
ಮುಖ್ಯ ಕಾರ್ಯನಿರ್ವಾಹಕ ಅದಿಕಾರಿ, ಬೆಂಗಳೂರು- ಶ್ರೀ ಜಿ.ಸಿ.ರಾಜಶೇಖರ್‌ ಇವರ ಸ್ಥಾನದಲ್ಲಿ 
ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್‌, ನೇಮಿಸಲು ಇವರ ಸೇವೆಯನ್ನು ನಗರಾಬಿವೃದ್ಧಿ ಇಲಾಖೆ 
ಬೆಂಗಳೂರು ವಶಕ್ಕೆ ನೀಡಿದೆ. 





(೧೫೩) 






































೧೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೩, ೨೦೦೮ ಭಾಗ - ೨ 
ಕ್ರಮ ಅದಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ/ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿರುವ ಹುದ್ದೆ 
ಸಂಖ್ಯೆ 
4, ಬಿ.ಎನ್‌.ಕೃಷ್ಣಯ್ಯ, ಅಪರ ಆಯುಕ್ಕರು, 

ಸೂಪರ್‌ ಟೈಂ ಸ್ಕೇಲ್‌ ಬೆಂಗಳೂರು ಮಹಾನಗರ ಪ್ರದೇಶಾಬಿವೃದ್ಧಿ ಪ್ರಾದಿಕಾರ 
ನೇಮಕಾತಿ ನಿರೀಕ್ಸಣೆಯಲ್ಲಿ (BMRDA) 
ಬೆಂಗಳೂರು- ಖಾಲಿ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ನಗರಾಬಿವೃದ್ಧಿ ಇಲಾಖೆ ವಶಕ್ಕೆ ನೀಡಿದೆ. 
5, ಎಸ್‌. ಪುಟ್ಟಸ್ವಾಮಿ, ಮುಖ್ಯ ಕಾರ್ಯನಿರ್ವಹಣಾದಿಕಾರಿ, 
ಸೂಪರ್‌ ಟೈಂ ಸ್ಕೇಲ್‌, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಬೆಂಗಳೂರು- 
ಅಪರ ಪ್ರಾದೇಶಿಕ ಆಯುಕ್ತರು ಶ್ರೀ ಆರ್‌.ರಮೇಶಪ್ಪ ಇವರ ಸ್ಥಾನದಲ್ಲಿ 
ಪ್ರಾದೇಶಿಕ ಆಯುಕ್ತರ ಕಛೇರಿ, ನೇಮಿಸಲು ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ 
ಗುಲ್ಬರ್ಗಾ ಇಲಾಖೆಯ ವಶಕ್ಕೆ ನೀಡಿದೆ. 
6, ವಿ.ಶಂಕರ್‌, ಆಯುಕ್ತರು, 
ಸೂಪರ್‌ ಟೈಂ ಸ್ಕೇಲ್‌ ಮೈಸೂರು ನಗರಾಬಿವೃದ್ಧಿ ಪ್ರಾದಿಕಾರ, 
ಕುಲಸಚಿವರು ಮೈಸೂರು- ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ ನರರಾಬಿವೃದ್ಧಿ ಇಲಾಖೆ ವಶಕ್ಕೆ ನೀಡಿದೆ. 
7. ಎಸ್‌.ಶಂಕರನಾರಾಯಣ, ಮುಖ್ಯ ಕಾರ್ಯನಿರ್ವಹಣಾದಿಕಾರಿ, 
ಸೂಪರ್‌ ಟೈಂ ಸ್ಕೇಲ್‌ ಜಿಲ್ಲಾ ಪಂಚಾಯತ್‌, ಹಾಸನ 
ನೇಮಕಾತಿ ನಿರೀಕ್ಬಣೆಯಲ್ಲಿ -ಶೀ ಎಫ್‌.ಆರ್‌. ಜಮಾದಾರ ಇವರ ಸ್ಥಾನದಲ್ಲಿ. 
8. ಕೆ.ಆರ್‌.ರಾಮಕೃಷ್ಣ, ಅಪರ ನಿರ್ದೇಶಕರು (ಪಿ8ಿಸಿ) 
ಸೂಪರ್‌ ಟೈಂ ಸ್ಕೇಲ್‌ ಸುಜಲ, ಜಲಾನಯನ ಅಬಿವೃದ್ಧಿ ಇಲಾಖೆ, ಬೆಂಗಳೂರು 
ನಿರ್ದೇಶಕರು, ಖಾಲಿ ಹುದ್ದೆಗೆ 
ಸಾಮಾಜಿಕ ಭದತೆ ಮತ್ತು ಪಿಂಚಣಿ, 
ಕಂದಾಯ ಇಲಾಖೆ, ಬೆಂಗಳೂರು 
9. ಎಫ್‌.ಆರ್‌.ಜಮಾದಾರ, ಮುಖ್ಯ ಕಾರ್ಯನಿರ್ವಹಣಾದಿಕಾರಿ, 
ಸೂಪರ್‌ ಟೈಂ ಸ್ಕೇಲ್‌, ಜಿಲ್ಲಾ ಪಂಚಾಯತ್‌, ಕೋಲಾರ 
ಮುಖ್ಯ ಕಾರ್ಯನಿರ್ವಹಣಾದಿಕಾರಿ, `ಶ್ರೀ ಕೆ.ಎಸ್‌.ಸೂರ್ಯನಾರಾಯಣರಾವ್‌ ಇವರ ಸ್ಥಾನದಲ್ಲಿ 
ಜಿಲ್ಲಾ ಪಂಚಾಯತ್‌, ಹಾಸನ 
10, ಜಿ.ಎ.ಅಡಗಟ್ಟಿ, ವಿಶೇಷಾದಿಕಾರಿ, 
ಆಯ್ಕೆ ಶ್ರೇಣಿ ಕರ್ನಾಟಕ ಪರೀಕ್ಬಾ ಪ್ರಾದಿಕಾರ 
ನೇಮಕಾತಿ ನಿರೀಕ್ಬಣೆಯಲ್ಲಿ (ಸಿ.ಇ.ಟಿ) 
ಮಲ್ಲೇಶ್ವರಂ, ಬೆಂಗಳೂರು-ಖಾಲಿ ಹುದ್ದೆ 
11. ಜಿ.ಎಸ್‌. ವಿರೂಪಾಕ್ಸ್‌ಯ್ಯ, ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರು, 
ಆಯ್ಕೆ ಶ್ರೇಣಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, 
ನೇಮಕಾತಿ ನಿರೀಕ್ಸಣೆಯಲ್ಲಿ ಕೆ.ಹೆಚ್‌.ರಸ್ತೆ, ಬೆಂಗಳೂರು ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ಸಾರಿಗೆ ಇಲಾಖೆಯ ವಶಕ್ಕೆ ನೀಡಿದೆ. 
12. ಸಿ.ಕೃಷ್ಣೇಗೌಡ, ವ್ಯವಸ್ಥಾಪಕ ನಿರ್ದೇಶಕರು, 
ಆಯ್ಕೆ ಶ್ರೇಣಿ ಹಾಪ್‌ಕಾಮ್ಸ್‌, 
ನೇಮಕಾತಿ ನಿರೀಕ್ಬಣೆಯಲ್ಲಿ ಬೆಂಗಳೂರು ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ತೋಟಗಾರಿಕೆ ಇಲಾಖೆ ವಶಕ್ಕೆ ನೀಡಿದೆ. 
























































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೩, ೨೦೦೮ ೧೫೫ 
ಕ್ರಮ ಅದಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ/ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿರುವ ಹುದ್ದೆ 
ಸಂಖ್ಯೆ 
13. ಡಾ:ರಾಮೇಗೌಡ, ಪ್ರಾಂಶುಪಾಲರು, 
ಆಯ್ಕೆ ಶ್ರೇಣಿ ಜಿಲ್ಲಾ ತರಬೇತಿ ಸಂಸ್ಥೆ, 
ವಿಶೇಷ ಜಿಲ್ಲಾದಿಕಾರಿ (ಕಂದಾಯ) ಬೆಂಗಳೂರು ನಗರ- 
ಬೆಂಗಳೂರು ನಗರ ಜಿಲ್ಲೆ, ಶ್ರೀ ಬಿ.ಎಸ್‌ ಶೇಖರಪ್ಪ ಇವರ ಸ್ಥಾನದಲ್ಲಿ 

14. ಶಿವಯೋಗಿ ಸಿ.ಕಳಸದ್‌, ವಿಶೇಷ ಜಿಲ್ಲಾದಿಕಾರಿ (ಕಂದಾಯ) 
ಆಯ್ಕೆ ಶ್ರೇಣಿ ಬೆಂಗಳೂರು ನಗರ ಜಿಲ್ಲೆ- 
ನೇಮಕಾತಿ ನಿರೀಕ್ಬಣೆಯಲ್ಲಿ ಡಾ:ರಾಮೇಗೌಡ ಇವರ ಸ್ಥಾನದಲ್ಲಿ 

15, ಮಾಜ್‌ಅಹಮದ್‌ ಷರೀಫ್‌, ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಆಯ್ಕೆ ಶ್ರೇಣಿ, ಸಿಆಸುಇ (ಜನಸ್ಪಂದನ) 
ನೇಮಕಾತಿ ನಿರೀಕ್ಸಣೆಯಲ್ಲಿ ಶ್ರೀ ಜಿ.ಎಲ್‌.ಚಂದ್ರಶೇಖರಯ್ಯ ಐ.ಎ.ಎಸ್‌ ಇವರ 

ಸ್ಥಾನದಲ್ಲಿ 

16. ವಿರೂಪಾಕ್ಸಿ ಮೈಸೂರು, ಜಂಟಿ ಆಯುಕ್ತರು, 
ಆಯ್ಕೆ ಶ್ರೇಣಿ, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, 
ಜಂಟಿ ನಿರ್ದೇಶಕರು, ಬೆಂಗಳೂರು- ಶ್ರೀ ಎನ್‌.ಜಯರಾಂ ಇವರ ಸ್ಥಾನದಲ್ಲಿ 
ಜಲಾನಯನ ಅಬಿವೃದ್ಧಿ ಇಲಾಖೆ, ನೇಮಿಸಲು ಇವರ ಸೇವೆಯನ್ನು ನಗರಾಬಿವೃದ್ಧಿ 
ಬೆಂಗಳೂರು. ಇಲಾಖೆಯ ವಶಕ್ಕೆ ನೀಡಿದೆ. 

17. ಎನ್‌.ಜಯರಾಂ, ವ್ಯವಸ್ಥಾಪಕ ನಿರ್ದೇಶಕರು, 
ಆಯ್ಕೆ ಶ್ರೇಣಿ, ಕರ್ನಾಟಕ ರಾಜ್ಯ ಮಾರುಕಟ್ಟೆ ಮಂಡಳಿ, ಬೆಂಗಳೂರು 
ಜಂಟಿ ಆಯುಕ್ತರು, -ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಸಹಕಾರ 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಇಲಾಖೆಯ ವಶಕ್ಕೆ ನೀಡಿದೆ. 
ಬೆಂಗಳೂರು 

168, ಬಿ.ಎಸ್‌.ಶೇಖರಪ್ಪ, ಜಂಟಿ ಆಯುಕ್ತರು, 
ಆಯ್ಕೆ ಶ್ರೇಣಿ, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು- 
ಪ್ರಾಂಶುಪಾಲರು, ಶ್ರೀ ವೆಂಕಟರಮಣ ಎನ್‌.ನಾಯಕ್‌ ಇವರ ಸ್ಥಾನದಲ್ಲಿ 
ಜಿಲ್ಲಾ ತರಬೇತಿ ಸಂಸ್ಥೆ, ನೇಮಿಸಲು ಇವರ ಸೇವೆಯನ್ನು ನಗರಾಬಿವೃದ್ಧಿ ಇಲಾಖೆಯ 
ಬೆಂಗಳೂರು ನಗರ ವಶಕ್ಕೆ ನೀಡಿದೆ. 

19. ಕೆ.ಸಿ.ಶಿವಶಂಕರ್‌, ಕುಲಸಚಿವರು (ಮೌಲ್ಯಮಾಪನ) 
ಆಯ್ಕೆ ಶ್ರೇಣಿ ತುಮಕೂರು ವಿಶ್ವವಿದ್ಯಾಲಯ, 
ಜಂಟಿ ಆಯುಕ್ತರು, ತುಮಕೂರು-ಖಾಲಿ ಹುದ್ದೆ 
ದಾಸರಹಳ್ಳಿ ವಲಯ, 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, 
ಬೆಂಗಳೂರು 

20; ಆರ್‌.ರಮೇಶಪ್ಪ, ಜಂಟಿ ಆಯುಕ್ತರು 
ಆಯ್ಕೆ ಶ್ರೇಣಿ, ದಾಸರಹಳ್ಳಿ ವಲಯ, 
ಮುಖ್ಯ ಕಾರ್ಯನಿರ್ವಾಹಕ ಅದಿಕಾರಿ, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು- 
ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಶ್ರೀ ಕೆ.ಸಿ.ಶಿವಶಂಕರ್‌ ಇವರ ಸ್ಥಾನದಲ್ಲಿ ನೇಮಿಸಲು ಇವರ 
ಬೆಂಗಳೂರು ಸೇವೆಯನ್ನು ನಗರಾಬಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 






































೧೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೩, ೨೦೦೮ ಭಾಗ - ೨ 
ಕ್ರಮ ಅದಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ/ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿರುವ ಹುದ್ದೆ 
ಸಂಖ್ಯೆ 
21. ಸೈಯದ್‌ ಎಜಾಜ್‌ ಅಹಮದ್‌, ವಿಶೇಷ ಜಿಲ್ಲಾದಿಕಾರಿ (ಭೂಸ್ವಾದೀನ) 

ಹಿರಿಯ ಶ್ರೇಣಿ, ಬೆಂಗಳೂರು ಅಬಿವೃದ್ಧಿ ಪ್ರಾದಿಕಾರ 
ಪ್ರಾಂಶುಪಾಲರು, ಬೆಂಗಳೂರು- ಹುದ್ದೆಗೆ ಶ್ರೀ ಎಂ.ವಿ.ವೀರಭದ್ರಯ್ಯ 
ಜಿಲ್ಲಾ ತರಬೇತಿ ಸಂಸ್ಥೆ, ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು 
ಬಳ್ಳಾರಿ ನಗರಾಬಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
22. ಕೆ.ಎಂ.ಚಂದ್ರೇಗೌಡ, ಇವರ ವರ್ಗಾವಣೆಯನ್ನು ಮಾರ್ಪಡಿಸಿ 
ಹಿರಿಯ ಶ್ರೇಣಿ, ಜಿಲ್ಲಾದಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, 
ಜಿಲ್ಲಾದಿಕಾರಿಗಳ ಕೇಂದ್ರಸ್ಥಾನಿಕ ರಾಮನಗರ ಜಿಲ್ಲೆ, ರಾಮನಗರ - ಖಾಲಿ ಹುದ್ದೆಗೆ 
ಸಹಾಯಕರು, ಗದಗ ಜಿಲ್ಲೆ- ಹುದ್ದೆಗೆ 
ವರ್ಗಾವಣೆ ಆದೇಶದಲ್ಲಿ 
23. ಸಿ.ಹೆಚ್‌. ಪ್ರಭುದೇವ, ಇವರ ವರ್ಗಾವಣೆಯನ್ನು ಮಾರ್ಪಡಿಸಿ ಜಿಲ್ಲಾ ಯೋಜನಾ 
ಹಿರಿಯ ಶ್ರೇಣಿ, ಸಮನ್ವಯಾದಿ ಕಾರಿ, 
ಆಯುಕ್ತರು, ನಗರಸಭೆ, ದಾವಣಗೆರೆ ಹುದ್ದೆಗೆ ಜಲಸಂವರ್ಧನಾ ಯೋಜನಾ ಸಂಘ, ದಾವಣಗೆರೆ ಹುದ್ದೆಗೆ 
ವರ್ಗಾವಣೆ ಆದೇಶದಲ್ಲಿ ನೇಮಿಸಲು ಇವರ ಸೇವೆಯನ್ನು ಜಲಸಂಪನ್ಮೂಲ 
(ಸಣ್ಣನೀರಾವರಿ) ಇಲಾಖೆಯ ವಶಕ್ಕೆ ನೀಡಿದೆ. 
24. ಬಿ.ನಾಗರಾಜ, ಕಾರ್ಯದರ್ಶಿ, ಬಾಲಭವನ ಸೊಸೈಟಿ, 
ಹಿರಿಯ ಶ್ರೇಣಿ, ಕಬ್ಬನ್‌ ಪಾರ್ಕ್‌, ಬೆಂಗಳೂರು- ಖಾಲಿ ಹುದ್ದೆಗೆ ನೇಮಿಸಲು 
ನೇಮಕಾತಿ ನಿರೀಕ್ಸಣೆಯಲ್ಲಿ ಇವರ ಸೇವೆಯನ್ನು ಮಹಿಳಾ ಮತ್ತು ಮಕ್ಕಳ ಅಬಿವೃದ್ಧಿ 
ಇಲಾಖೆ ವಶಕ್ಕೆ ನೀಡಿದೆ. 
25. ಅಹಮದ್‌ ಹಸನ್‌, ಪ್ರಾಂಶುಪಾಲರು, 
ಹಿರಿಯ ಶ್ರೇಣಿ, ಜಿಲ್ಲಾ ತರಬೇತಿ ಸಂಸ್ಥೆ, 
ನೇಮಕಾತಿ ನಿರೀಕ್ಬಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ- ಶ್ರೀ ಟಿ.ಸಿ. ಕೃಷ್ಣಸ್ವಾಮಿ 
ಇವರು ದಿನಾಂಕ: 29-02-2008ರಂದು ನಿವೃತ್ತಿ 
ಹೊಂದುವ ಸ್ಥಾನದಲ್ಲಿ 
26. ಎಸ್‌.ಆರ್‌.ವೆಂಕಟೇಶ್‌, ಪ್ರಧಾನ ವ್ಯವಸ್ಥಾಪಕರು, 
ಹಿರಿಯ ಶ್ರೇಣಿ, ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ, 
ಜಿಲ್ಲಾದಿಕಾರಿಗಳ ಕೇಂದ್ರಸ್ಥಾನಿಕ ಬೆಂಗಳೂರು ಹುದ್ದೆಗೆ ಶ್ರೀ ಬಿ.ಆರ್‌.ಕೃಷ್ಣನ್‌ ಇವರ 
ಸಹಾಯಕರು, ಬೆಂಗಳೂರು ನಗರ ಜಿಲ್ಲೆ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ಆಹಾರ, 
ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ 
ಇಲಾಖೆಯ ವಶಕ್ಕೆ ನೀಡಿದೆ. 
27. ಬಿ.ಆರ್‌.ಕೃಷ್ಣನ್‌, ಜಿಲ್ಲಾದಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, 
ಹಿರಿಯ ಶ್ರೇಣಿ ಬೆಂಗಳೂರು ನಗರ ಜಿಲ್ಲೆ- ಶ್ರೀ ಎಸ್‌.ಆರ್‌.ವೆಂಕಟೇಶ್‌ 
ಪ್ರಧಾನ ವ್ಯವಸ್ಥಾಪಕರು, ಇವರ ಸ್ಥಾನದಲ್ಲಿ 
ಕರ್ನಾಟಕ ಆಹಾರ ಮತ್ತು ನಾಗರೀಕ 
ಸರಬರಾಜು ನಿಗಮ, ಬೆಂಗಳೂರು 
28, ಮುಜೀಬುಲ್ಲಾ ಜಘಾರಿ, ಉಪಆಯುಕ್ಕರು 
ಹಿರಿಯ ಶ್ರೇಣಿ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು- 
ಮುಖ್ಯ ಆಡಳಿತಾದಿಕಾರಿ, ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಸರ್ಕಾರಿ ವೈದ್ಯಕೀಯ ವಿಜ್ಞಾನ ಕಾಲೇಜು, ನಗರಾಬಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
ಶಿವಮೊಗ್ಗ 

















ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೩, ೨೦೦೮ 


೧೫೭ 












































ಕ್ರಮ ಅದಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ/ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿರುವ ಹುದ್ದೆ 
ಸಂಖ್ಯೆ 
29. ಟಿ.ಶಾಮಯ್ಯ, ಜಿಲ್ಲಾದಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, 
ಹಿರಿಯ ಶ್ರೇಣಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು- 
ಪ್ರಧಾನ ವ್ಯವಸ್ಥಾಪಕರು, ಶ್ರೀ ಹೆಚ್‌.ಎಂ.ಕೆಂಪೇಗೌಡ ಇವರ ಸ್ಥಾನದಲ್ಲಿ 
(ಮಾನವ ಸಂಪನ್ಮೂಲ&ಆಡಳಿತ) 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತ, ಬೆಂಗಳೂರು. 
30, ಬಿ.ರಾಜಣ್ಣ, ಪ್ರಾಂಶುಪಾಲರು, 
ಹಿರಿಯ ಶ್ರೇಣಿ ಜಿಲ್ಲಾ ತರಬೇತಿ ಸಂಸ್ಥೆ, 
ಜಿಲ್ಲಾದಿಕಾರಿಗಳ ಕೇಂದ್ರಸ್ಥಾನಿಕ ರಾಮನಗರ- ಖಾಲಿ ಹುದ್ದೆ 
ಸಹಾಯಕರು, ಚಿತ್ರದುರ್ಗ ಜಿಲ್ಲೆ 
Sl ಕೆ.ನಾಗರಾಜು ಸಹಾಯಕ ಆಯುಕ್ತರು, 
ಕಿರಿಯ ಶ್ರೇಣಿ, ಅನದಿಕೃತ ಕಟ್ಟಡಗಳ ತಡೆ ಕೋಶ, 
ನೇಮಕಾತಿ ನಿರೀಕ್ಬಣೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು - 
ಶ್ರೀ ಜಯವಿಭವಸ್ವಾಮಿ ಇವರ ಸ್ಥಾನದಲ್ಲಿ 
32, ಎ.ಮರೀಗೌಡ, ಉಪನಿರ್ದೇಶಕರು, 
ಕಿರಿಯ ಶ್ರೇಣಿ ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, 
ನೇಮಕಾತಿ ನಿರೀಕ್ಷಣೆಯಲ್ಲಿ ರಾಮನಗರ-ಖಾಲಿ ಹುದ್ದೆ 
33. ಡಾ:ಸಿಂಧೆ ಬ್ಲೀಮಸೇನರಾವ್‌. ಎಚ್‌. ಅದ್ದೀನ ಕಾರ್ಯದರ್ಶಿ, 
ಕಿರಿಯ ಶ್ರೇಣಿ ಘನತೆವೆತ್ತ ರಾಜ್ಯಪಾಲರ ಸಚಿವಾಲಯ, 
ನೇಮಕಾತಿ ನಿರೀಕ್ಬಣೆಯಲ್ಲಿ ವಿಧಾನಸೌಧ, ಬೆಂಗಳೂರು 
34, ಎಸ್‌.ಬಸಪ್ಪ, ಉಪನಿರ್ದೇಶಕರು, 
ಕಿರಿಯ ಶ್ರೇಣಿ ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, 
ಸಹಾಯಕ ಆಯುಕ್ಕರು(೧&೧) ಚಿಕ್ಕಬಳ್ಳಾಪುರ-ಖಾಲಿ ಹುದ್ದೆ 
ಬೆಂಗಳೂರು ಅಬಿವೃದ್ಧಿ ಪ್ರಾದಿಕಾರ 
ಬೆಂಗಳೂರು. 
35, ಹೆಚ್‌.ಆರ್‌.ಜಗದೀಶ್‌ ವಿಶೇಷ ಭೂಸ್ವಾದೀನಾದಿಕಾರಿ, 
ಕಿರಿಯ ಶ್ರೇಣಿ ರಾಮನಗರ ಜಿಲ್ಲೆ, ರಾಮನಗರ, 
ಉಪಕಾರ್ಯದರ್ಶಿ-3 
ಬೆಂಗಳೂರು ಅಬಿವೃದ್ಧಿ ಪ್ರಾದಿಕಾರ 
ಬೆಂಗಳೂರು. 
36 ಆರ್‌.ಶ್ರೀನಿವಾಸ್‌, ವಿಶೇಷ ಭೂಸ್ವಾದೀನಾದಿಕಾರಿ, 
ಕಿರಿಯ ಶ್ರೇಣಿ, ಸಿಂಗಟಿಲೂರು ಏತನೀರಾವರಿ ಯೋಜನೆ, 
ವಿಶೇಷ ಭೂಸ್ವಾದೀನಾದಿಕಾರಿ, ಹೂವಿನಹಡಗಲಿ, ಬಳ್ಳಾರಿ ಜಿಲ್ಲೆ-ಖಾಲಿ ಹುದ್ದೆ 
ಬೆಂಗಳೂರು ಅಬಿವೃದ್ಧಿ ಪ್ರಾದಿಕಾರ, 
ಬೆಂಗಳೂರು 
37. ಬಿ.ಸಿದ್ದಯ್ಯ, ಆಡಳಿತಾದ್ದಿಕಾರಿ, 
ಕಿರಿಯ ಶ್ರೇಣಿ, ಜಲಾನಯನ ಅಬಿವೃದ್ಧಿ ಇಲಾಖೆ, 
ಉಪಕಾರ್ಯದರ್ಶಿ-1, ಬೆಂಗಳೂರು- ಡಾ:ಕೆ.ಹೆಚ್‌.ನರಸಿಂಹಮೂರ್ತಿ ಇವರ 
ಬೆಂಗಳೂರು ಅಬಿವೃದ್ಧಿ ಪ್ರಾದಿಕಾರ, ಸ್ಥಾನದಲ್ಲಿ 
ಬೆಂಗಳೂರು. 






































೧೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೩, ೨೦೦೮ ಭಾಗ - ೨ 
ಕ್ರಮ ಅದಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ/ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿರುವ ಹುದ್ದೆ 
ಸಂಖ್ಯೆ 
38, ಡಾ:ಕೆ.ಹೆಚ್‌.ನರಸಿಂಹಮೂರ್ತಿ, ಉಪಕಾರ್ಯದರ್ಶಿ-1, 
ಕಿರಿಯ ಶ್ರೇಣಿ, ಬೆಂಗಳೂರು ಅಬಿವೃದ್ಧಿ ಪ್ರಾದಿಕಾರ, 
ಆಡಳಿತಾದ್ದಿಕಾರಿ, ಬೆಂಗಳೂರು ಹುದ್ದೆಗೆ ಶ್ರೀ ಬಿ.ಸಿದ್ದಯ್ಯ ಇವರ ಸ್ಥಾನದಲ್ಲಿ 
ಜಲಾನಯನ ಅಬಿವೃದ್ಧಿ ಇಲಾಖೆ, ನೇಮಿಸಲು ಇವರ ಸೇವೆಯನ್ನು ನಗರಾಬಿವೃದ್ಧಿ ಇಲಾಖೆಯ 
ಬೆಂಗಳೂರು ವಶಕ್ಕೆ ನೀಡಿದೆ. 

39. ಜಿ.ಎಸ್‌.ನಾಯಕ್‌, ಉಪಕಾರ್ಯದರ್ಶಿ-3, 
ಕಿರಿಯ ಶ್ರೇಣಿ, ಬೆಂಗಳೂರು ಅಬಿವೃದ್ಧಿ ಪ್ರಾದಿಕಾರ, ಬೆಂಗಳೂರು - 
ಉಪನಿರ್ದೇಶಕರು (805) ಶ್ರೀ ಹೆಚ್‌.ಆರ್‌.ಜಗದೀಶ್‌ ಇವರ ಸ್ಥಾನದಲ್ಲಿ ನೇಮಿಸಲು 
ಆಹಾರ, ನಾಗರೀಕ ಸರಬರಾಜು ಮತ್ತು ಇವರ ಸೇವೆಯನ್ನು ನಗರಾಬಿವೃದ್ಧಿ ಇಲಾಖೆಯ ವಶಕ್ಕೆ 
ವ್ಯವಹಾರಗಳ ಆಯುಕ್ತರ ಕಛೇರಿ, ನೀಡಿದೆ. 
ಬೆಂಗಳೂರು 

40, ಶಂಕರಪ್ಪ, ಉಪನಿರ್ದೇಶಕರು (೧05) 
ಕಿರಿಯ ಶ್ರೇಣಿ, ಆಹಾರ, ನಾಗರೀಕ ಸರಬರಾಜು ಮತ್ತು ವ್ಯವಹಾರಗಳ 
ವಿಶೇಷ ಭೂಸ್ವಾದೀನಾದಿಕಾರಿ ಆಯುಕ್ತರ ಕಛೇರಿ, ಬೆಂಗಳೂರು- ಶ್ರೀ ಜಿ.ಎಸ್‌.ನಾಯಕ್‌ 
ಬೆಂಗಳೂರು ಅಬಿವೃದ್ಧಿ ಪ್ರಾದಿಕಾರ, ಅವರ ಸ್ಥಾನದಲ್ಲಿ 
ಬೆಂಗಳೂರು. 

41. ಜಯವಿಭವಸ್ವಾಮಿ, ವಿಶೇಷ ಭೂಸ್ವಾದೀನಾದಿಕಾರಿ 
ಸಹಾಯಕ ಆಯುಕ್ತರು, ಬೆಂಗಳೂರು ಅಬಿವೃದ್ಧಿ ಪ್ರಾದಿಕಾರ, 
ಅನದಿಕೃತ ಕಟ್ಟಡಗಳ ತಡೆ ಕೋಶ, ಬೆಂಗಳೂರು- ಶ್ರೀ ಆರ್‌.ಶ್ರೀನಿವಾಸ್‌ ಇವರ ಸ್ಥಾನದಲ್ಲಿ 
ಬೆಂಗಳೂರು ನಗರ ಜಿಲ್ಲೆ ನೇಮಿಸಲು ಇವರ ಸೇವೆಯನ್ನು ನಗರಾಬಿವೃದ್ಧಿ ಇಲಾಖೆಯ 

ವಶಕ್ಕೆ ನೀಡಿದೆ. 

42, ಕೆ.ನಾಗೇಂದ್ರಪ್ರಸಾದ್‌, ವಿಶೇಷ ಭೂಸ್ವಾದೀನಾದಿಕಾರಿ, 
ಕಿರಿಯ ಶ್ರೇಣಿ, ರಾಷ್ಟ್ರೀಯ ಹೆದ್ದಾರಿ, 
ಸಹಾಯಕ ಆಯುಕ್ತರು ಬೆಂಗಳೂರು- ಶ್ರೀ ವಿ.ದೊಡ್ಡಪ್ಪ ಇವರ ಸ್ಥಾನದಲ್ಲಿ 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, 
ಬೆಂಗಳೂರು, 

43. ವಿ.ದೊಡ್ಡಪ್ಪ, ಸಹಾಯಕ ಆಯುಕ್ಕರು (ಚುನಾವಣೆಗಳು) 
ಕಿರಿಯ ಶ್ರೇಣಿ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು 
ವಿಶೇಷ ಭೂಸ್ವಾದೀನಾದಿಕಾರಿ, ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ರಾಷ್ಟ್ರೀಯ ಹೆದ್ದಾರಿ, ನಗರಾಬಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
ಬೆಂಗಳೂರು 

44. ಜಿ.ಸಿ. ವೃಷಭೇಂದ ಮೂರ್ತಿ, ವಿಶೇಷ ಭೂಸ್ವಾದೀನಾದಿಕಾರಿ 
ಕಿರಿಯ ಶ್ರೇಣಿ, ಬೆಂಗಳೂರು ಅಬಿವೃದ್ಧಿ ಪ್ರಾದಿಕಾರ, 
ಯೋಜನಾ ವ್ಯವಸ್ಥಾಪಕರು, ಬೆಂಗಳೂರು- ಶ್ರೀ ಶಂಕರಪ್ಪ ಇವರ ಸ್ಥಾನದಲ್ಲಿ ನೇಮಿಸಲು 
ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿ, ಇವರ ಸೇವೆಯನ್ನು ನಗರಾಬಿವೃದ್ಧಿ ಇಲಾಖೆಯ ವಶಕ್ಕೆ 
ಬೆಂಗಳೂರು ನೀಡಿದೆ. 

45. ಡಿ. ಭಾರತಿ ವಿಶೇಷ ಭೂಸ್ವಾದೀನಾದಿಕಾರಿ 
ಕಿರಿಯ ಶ್ರೇಣಿ, ಮಂಡ್ಯ ಜಿಲ್ಲೆ, ಮಂಡ್ಯ ಖಾಲಿ ಹುದ್ದೆಗೆ 
ಸಹಾಯಕ ಆಯುಕ್ತರು, 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, 
ಬೆಂಗಳೂರು 

















ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೩, ೨೦೦೮ ೧೫೯ 











46 ಜಹೇರ ನಸೀಂ, ಉಪವಿಭಾಗಾದಿಕಾರಿ, 
ಕಿರಿಯ ಶ್ರೇಣಿ, ಜೀದರ್‌ ಉಪವಿಭಾಗ 
ಪರಿಷತ್‌ ಕಾರ್ಯದರ್ಶಿ ಬೀದರ್‌-ಶ್ರಿ ರವನೀತ್‌ ಸಿಂಗ್‌ 
ಗುಲ್ಬರ್ಗಾ ಮಹಾನಗರ ಪಾಲಿಕೆ ಗುಲ್ಬರ್ಗಾ ಐ.ಎ.ಎಸ್‌. ಇವರ ಸ್ಥಾನದಲ್ಲಿ 
47 ಎಸ್‌. ರಮ್ಯ ಜಿಲ್ಲಾ ಯೋಜನಾದಿಕಾರಿ 
ಕಿರಿಯ ಶ್ರೇಣಿ ಬೆಂಗಳೂರು ನಗರ ಜಿಲ್ಲೆ 
ಸಹಾಯಕ ಆಯುಕ್ಕರು, ಬೆಂಗಳೂರು - ಖಾಲಿ ಹುದ್ದೆ 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, 
ಬೆಂಗಳೂರು 

















ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 265 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ:ಸಿಆಸುಇ 74 ಆಸೇಇ 2008, ಬೆ೦ಗಳೂರು, ದಿನಾಂಕ:4ನೇ ಮಾರ್ಚ್‌ 2008 

ಶ್ರೀ ಜಿ.ವಿ. ಸೀನಪ್ಪ, ಕೆ.ಎ.ಎಸ್‌ (ಕಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಹುಬ್ಬಳ್ಳಿ- 
ಅಂಕೋಲಾ ಬ್ರಾಡ್‌ಗೇಜ್‌ ರೈಲ್ವೆ ಯೋಜನೆ, ಕುಮಟಾ ಇವರು ದಿನಾಂಕ:2.7.2007 ರಿಂದ 6.9.2007ರವರೆಗೆ ಕಳೆದ 
ಅವಧಿಯನ್ನು ಈ ಕೆಳಕಂಡಂತೆ ಸಕ್ರಮಗೊಳಿಸಿ ಆದೇಶಿಸಿದೆ. 














| | 2.7.2007 ರಿಂದ 25.7.2007ರ ವರೆಗೆ ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 8(15)(ಎಫ್‌) 
ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ 

I | 26.7.2007 ರಿಂದ 4.8.2007ರ ವರೆಗೆ ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 76ರನ್ವಯ 
ಸೇರುವ ಕಾಲ 

Ill | 5.8.2007 ರಿಂದ 6.9.2007ರ ವರೆಗೆ ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 83ರನ್ವಯ 
ವೈದ್ಯಕೀಯ ಕಾರಣದ ಮೇಲೆ ಲಭ್ಯವಿರುವ ರಜೆ 














ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 298 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 03 ಎಟಿಎಸ್‌ 2008, ಬೆಂಗಳೂರು, ದಿನಾಂಕ:29ನೇ ಫೆಬ್ರವರಿ 2008 
ಶ್ರೀ ಎಲ್‌. ಸೇತುರಾಮರಾವ್‌, ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಉಡುಪಿ ಇವರನ್ನು 
ಸಾರ್ವಜನಿಕ ಹಾಗೂ ಆಡಳಿತ ಹಿತ ದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ದಿನಾಂಕ:29-2-2008ರಂದು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಲಿರುವ ಶ್ರೀ ಕೆ.ಬಿ. ರಾಮಚಂದ್ರ, ಚುನಾವಣಾ 
ತಹಶೀಲ್ದಾರ್‌, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಕಛೇರಿ, ಮ೦ಗಳೂರು ಇಲ್ಲಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 299 ಬಿ.ವಿ. ಚೌಕಿಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 451 ಪೊಸಿಪ 2007, ಬೆಂಗಳೂರು, ದಿನಾಂಕ:29ನೇ ಫೆಬ್ರವರಿ 2008 
ಶ್ರೀ ವಿಶ್ವನಾಥ "ಕಟ್ಟ ಸೂಪರಿಂಟೆಂಡೆಂಟ್‌, ಆಫ್‌ ಪೊಲೀಸ್‌ (ಸಶಸ್ತ್ರ ರವರು ನೇಮಕಾತಿಗಾಗಿ ಕಾಯ್ದ ದಿನಾಂಕ: 
6-7-2007 ರಿ೦ದ 11-11 2007ರ ವರೆಗಿನ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳೆ ನಿಯಮ 
8(15)(ಎಫ್‌) ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಸರ್ಕಾರವು ಆದೇಶಿಸಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 300 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೩, ೨೦೦೮ 


ಭಾಗ - ೨ 





ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಕಂಇ 275 ಮುಸೇವಿ 2007, ಬೆಂಗಳೂರು, ದಿನಾಂಕ:29ನೇ ಫೆಬ್ರವರಿ 2008 


ವಿಷಯ : ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ನಿಯಮ 32ರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರಿಗೆ 


ಪೂರ್ವಾನ್ವಯವಾಗಿ ಸ್ಥಾನಪನ್ನ ಪದೋನ್ನತಿ ನೀಡುವ ಬಗ್ಗೆ. 

ಧಾರ್ಮಿಕ ದತ್ತಿ ಇಲಾಖೆಯ ಈ ಕೆಳಕಂಡ ದ್ವಿತೀಯ ದರ್ಜೆ ಸಹಾಯಕರುಗಳು (ಕರ್ನಾಟಕ ನಾಗರೀಕ ಸೇವಾ) 
ನಿಯಮಾವಳಿಗಳ ನಿಯಮ 32ರಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇವರುಗಳನ್ನು ದಿನಾಂಕ:1.5.2007 ರಿಂದ 
ಪೂರ್ವಾನ್ವಯವಾಗಿ ಪ್ರಥಮ ದರ್ಜೆ ಸಹಾಯಕರ ನೌಕರರ ವೇತನ ಶ್ರೇಣಿ 7275-13350ರಲ್ಲಿ ಸ್ಥಾನಪನ್ನ ಮುಂಬಡ್ತಿ ನೀಡಿ, 


ಇವರುಗಳಲ್ಲಿ ಕ್ರಮ ಸಂಖ್ಯೆ: 18 ಶ್ರೀ ಸಿ.ಜಿ. 


ಷ್ಟ ಅವರಿಗೆ ಈಗಾಗಲೇ ಪ್ರತ್ಯೇಕವಾಗಿ ಸರ್ಕಾರದ ಆದೇಶದಂತೆ 


ಪೂರ್ವಾನ್ವಯವಾಗಿ ಬಡ್ತಿಯನ್ನು ನೀಡಲು ಆದೇಶಿಸಲಾಗಿದ್ದು, ಎಲ್ಲಾ 24 ದ್ವಿತೀಯ ದರ್ಜೆ ಸಹಾಯಕರುಗಳಿಗೆ ಸ್ಥಾನಪನ್ನ 


ಪದೋನ್ನತಿ ನೀಡಿ ಆದೇಶಿಸಿದೆ. 

















ಕ್ರ.ಸಂ | ನೌಕರರ ಹೆಸರು ಶ್ರೀ/ ಶ್ರೀಮತಿ 2. ಎಸ್‌. ಲಕ್ಷ್ಮೀಕಾಂತ 

1 ಮಾಧವ ಜತ್ತಿ ನಾಯಕ್‌ 4. ಆರ್‌. ನಾಗರಾಜ್‌ 

3 ಪಿ. ಮಲ್ಲಣ್ಣ 6. ಎಂ.ಹೆಚ್‌. ಪ್ರಕಾಶ್‌ರಾವ್‌ 
5 ಎಸ್‌.ಕೆ. ನಿರ್ಮಲ 8. ಬಿ.ಎಸ್‌. ವೆಂಕಟೇಶ್‌ 

7 ಪೂವಪ 9. ಜೆ. ದಯಾನಂದ 





10. ಡಿ.ಟಿ. ಗೋವಿಂದ ನಾಯ್ತ್‌ 


11, ವೈ, ಮುನಿಯಪ್ಪ 





12 ಜಿ. ಪುರುಷೋತ್ತಮ 


13. ಅನಂತರಾವ್‌ ಕುಲಕರ್ಣಿ 





14. | ಎಸ್‌.ಎಂ. ವೆಂಕಟೇಶ್‌ ಪ್ರಸಾದ್‌ 


15. ಹರಿಶ್ಚಂದ 
ಸ್ಟ್‌ 





16 ಪಿ. ಜಯಮ್ಮ 


17. ಕೆ.ವಿ. ಶ್ರೀನಿವಾಸ್‌ 





18 ಸಿ.ಜೆ. ಕೃಷ್ಣ 


19. ಪ್ರಶಾಂತ್‌ ಕುಮಾರ್‌ ಶೆಟ್ಟ 





20 ಎಸ್‌. ಲಕ್ಷ್ಮೀನಾರಾಯಣ 


21. ಪ್ರವೀಣ್‌ 





22 ಹೆಚ್‌.ಎಸ್‌. ಮಹೇಶ್‌ 


23. ಎಂ. ಉಮಾ 














24 ಡಿ.ಎನ್‌. ಜಾದವ್‌ 








ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಲ್‌.ಎಸ್‌. ಶ್ರೀಕಂಠಬಾಬು 
ಪೀಠಾಧಿಕಾರಿ 
ಕಂದಾಯ ಇಲಾಖೆ (ಮುಜರಾಯಿ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 105 ಎಲ್‌ಎಜಿ 2005, ಬೆ೦ಗಳೂರು, ದಿನಾಂಕ: 13ನೇ ಫೆಬ್ರವರಿ 2008 
ಶ್ರೀ ಸತ್ಯನಾರಾಯಣ ವಿ. ಜವಳಿ, ಅಪರ ಸರ್ಕಾರಿ ವಕೀಲರು, ಹೊಸಪೇಟೆ ಇವರನ್ನು ಅಪರ ಸರ್ಕಾರಿ ವಕೀಲರು, 
ಹೊಸಪೇಟೆ ಈ ಹುದ್ದೆಯಿಂದ ಕೂಡಲೇ ಜಾರಿಯಲ್ಲಿ ಬರುವಂತೆ ವಿಮುಕ್ತಿಗೊಳಿಸಿದೆ. ಈ ಹುದ್ದೆಗೆ ಶ್ರೀ ಜಿ. ಪ್ರಕಾಶ್‌ ಬಿನ್‌ ಜಿ. 
ವೀರಣ್ಣ ವಕೀಲರು.. ಇವರು ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು 
ಸೇವಾ ಷರತ್ತುಗಳು) ನಿಯಮಗಳ 1977 ನಿಯಮ 2662) ರ ಮೇರೆಗೆ ಕೂಡಲೇ ಜಾರಿಗೆ ಬರುವಂತೆ ನೇಮಿಸಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಪಿ.ಆರ್‌. 301 


ಪಿ.ಆರ್‌. 302 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೩, ೨೦೦೮ ೧೬೧ 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈೆ 8 ರೇಉನಿ 2007, ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ 2008 
ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ ಆರ್ಟಿಕಲ್‌ 8(ಎ)ರಲ್ಲಿ 
ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಅರವಿಂದ್‌ ಜಿ. ರಿಸ್‌ಬುಡ್‌, ಭಾಅಸೇ., ಸರ್ಕಾರದ ಕಾರ್ಯದರ್ಶಿ, ವಾಣಿಜ್ಯ ಮತ್ತು 
ಕೈಗಾರಿಕೆ ಇಲಾಖೆ ಇವರನ್ನು ಶ್ರೀ ಮಹೇಂದ್ರ ಜೈನ್‌ ಭಾಅಸೇ., ಹಿಂದಿನ ಸರ್ಕಾರದ ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು 
ಕೈಗಾರಿಕೆ ಇಲಾಖೆ ಇವರ ಸ್ಥಾನದಲ್ಲಿ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಗೆ 


ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಭಾರತಿ ಆರ್‌. ನಾಯಕ್‌ 
ಪೀಠಾಧಿಕಾರಿ (ರೇಷ್ಮೆ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಪಿ.ಆರ್‌. 303 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 31 ಸಅಸೇ 2008, ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2008 
ಕರ್ನಾಟಕ ಸರ್ಕಾರ ಸಜಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳಿಗೆ ಅವರ ಹೆಸರುಗಳ ಮುಂದೆ 
ಸೂಚಿಸಲಾದ ದಿನಾಂಕಗಳಿಗೆ ಗಳಿಕೆ:ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ 
ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 








ಸಿ.ಆ.ಸು.ಇ (ರಾಜಕೀಯ) 


ದಿ:7-12-07 ರವರೆಗೆ ಮಂಜೂರಾದ 
ಪರಿವರ್ತಿತ ರಜೆಯನ್ನು ಮಾರ್ಪಡಿಸಿ ದಿ:1- 
12-07 ರಿಂದ ದಿ:7-12-07 ರವರೆಗೆ 7 
ದಿವಸಗಳ ಪರಿವರ್ತಿತ ರಜೆ ಮಾಡಲಾಗಿದೆ. 


ಕ್ರ. ಅಧಿಕಾರಿಯ ಹೆಸರು ಮತ್ತು ಮಂಜೂರಾಗಿರುವ ರಜೆ ಖಾತೆಯಲ್ಲಿ ಉಳಿದಿರುವ 
ಸಂ. ಪದನಾಮ ರಜೆ 
ಶ್ರೀ/ಶ್ರೀಮತಿ 
1 ರಾಮಚಂದ್ರ, ಅಧಿಸೂಚನೆ ಸಂಖ್ಯೆ ಸಿಆಸುಇ 31 ಸಅಸೇ 08 | 213 ದಿನಗಳ 
ಅಧೀನ ಕಾರ್ಯದರ್ಶಿ, ದಿ:29-1-2008 ರಲ್ಲಿ ದಿ:21-11-07 ರಿಂದ ಅರ್ಧವೇತನ ರಜೆ 





2 ಎಸ್‌.ಆರ್‌. ಪದ್ಮ 
ಅಧೀನ ಕಾರ್ಯದರ್ಶಿ 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ 


11-2-2008 ರಿಂದ 26-2-2008ರ ವರೆಗೆ 
16 ದಿವಸಗಳ ಪರಿವರ್ತಿತ ರಜೆ 


94 ದಿನಗಳ ಅರ್ಥವೇತನ 
ರಜೆ 





3 ಪಿ.ಕೆ. ಬಾಬುರಾವ್‌, 

ಅಧೀನ ಕಾರ್ಯದರ್ಶಿ, 
ಇಂಧನ, ವಸತಿ ಮತ್ತು 
ನಗರಾಭಿವೃದ್ಧಿ ಅರಣ್ಯ ಪರಿಸರ 
ಮತ್ತು ಜೀವಿಶಾಸ್ತ್ರ ಇಲಾಖೆ 
(ಕಾನೂನು ಕೋಶ) 


4-2-2008 ರಿಂದ 8-2-2008ರವರೆಗೆ 5 
ದಿವಸಗಳ ಪರಿವರ್ತಿತ ರಜೆ 


120ದಿನಗಳ ಅರ್ಧವೇತನ 
ರಜೆ 





4 ಬಿ.ಕೆ. ಶ್ರೀನಿವಾಸಮೂರ್ತಿ, 
ಅಧೀನ ಕಾರ್ಯದರ್ಶಿ, 
ಪಶುಸಂಗೋಪನೆ ಮತ್ತು 
ಮೀನುಗಾರಿಕೆ ಇಲಾಖೆ 


31-1-2008 ರಿ೦ದ 8-2-2008 ರವರೆಗೆ 9 
ದಿವಸಗಳ ಪರಿವರ್ಶಿತ ರಜೆ 


201ದಿನಗಳ ಅರ್ಧವೇತನ 
ರಜೆ 





5 ಎ. ನಾಗರಾಜ. 
ಅಧೀನ ಕಾರ್ಯದರ್ಶಿ, 
ರಾಜ್ಯಪಾಲರ ಸಚಿವಾಲಯ 











4-2-2008ರಿ೦ದ 29-2-2008ರವರೆಗೆ 26 
ದಿವಸಗಳ ಪರಿವರ್ಶಿತ ರಜೆ 





315 ದಿನಗಳ ಅರ್ಧವೇತನ 
ರಜೆ 








೧೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೩, ೨೦೦೮ 


ಭಾಗ - ೨ 








3 


4 





ವಿ.ಎಸ್‌. ಜೀರೆ, 
ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು. ಇಲಾಖೆ (ಆಡಳಿತ-2) 


24-12-2007 ರಿಂದ 27-12-2007ರ 
ವರೆಗೆ ಮತ್ತು 31-12-2007ಕ್ಕೆ 5 ದಿವಸಗಳ 
ಪರಿವರ್ತಿತ ರಜೆ 


113 ದಿನಗಳ ಅರ್ಧವೇತನ 
ರಜೆ 





ಸುರ್‌ಪುರ್‌ಕರ್‌ ವೆಂಕಟೇಶ್‌, 
ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


25-1-2008ರಿಂದ 31-1-2008 ರವರೆಗೆ 7 
ದಿವಸಗಳ ಪರಿವರ್ಶಿತ ರಜೆ 


267 ದಿನಗಳ 
ಅರ್ಧವೇತನ ರಜೆ 





ಎನ್‌. ಮಂಜುಳ ಗೀತ, 
ಅಧೀನ ಕಾರ್ಯದರ್ಶಿ 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 


11-2-2008ರಿಂದ 21-2-2008ರವರೆಗೆ 11 
ದಿವಸಗಳ ಗಳಿಕೆ ರಜೆ 


161 ದಿನಗಳ ಗಳಿಕೆ ರಜೆ 





ಎಲ್‌. ರಾಜೇಶ್ವರಿ, 

ಅಧೀನ ಕಾರ್ಯದರ್ಶಿ 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
(ಕಂಪನಿ ಮತ್ತು ಕಾರ್ಪೋರೇಷನ್‌) 


28-1-2008 ರಿಂದ 8-2-2008 ರವರೆಗೆ 12 
ದಿವಸಗಳ ಪರಿವರ್ಶಿತ ರಜೆ 


40 ದಿನಗಳ ಅರ್ಧವೇತನ 
ರಜೆ 





10 


ಕೆ.ಎಲ್‌. ರಾಮಚಂದ್ರ 

ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು.ಇ (ಆಡಳಿತ ಸುಧಾರಣೆ 
ತರಬೇತಿ) 


22-1-2008 ರಿಂದ 2-2-2008ರವರೆಗೆ 12 
ದಿವಸಗಳ ಪರಿವರ್ಶಿತ ರಜೆ 





11 


ಎಸ್‌.ಆರ್‌. ಹಿರೇಮಠ್‌ 
ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು. ಇ (ಕಾರ್ಯಾಧ್ಯಯನ-2) 


21-1-2008 ರಿಂದ 25-1-2008ರವರೆಗೆ 5 
ದಿವಸಗಳ ಪರಿವರ್ತಿತ ರಜೆ 


01 ದಿನ ಅರ್ಧವೇತನ 
ರಜೆ 








ಕಾನೂನು, ನ್ಯಾಯ ಮತ್ತು ಮಾನವ 


12 ವಿಮಲಾಕುಮಾರಿ 16-1-2008 ರಿ೦ದ 25-1-2008ರವರೆಗೆ 10 | 122 ದಿನಗಳ 
ಅಧೀನ ಕಾರ್ಯದರ್ಶಿ, ದಿವಸಗಳ ಪರಿವರ್ತಿತ ರಜೆ ಅರ್ಧವೇತನ ರಜೆ 
ಕಾರ್ಮಿಕ ಇಲಾಖೆ 

13 ಟಿ. ಸುಧಾಬಾಯಿ, 28-1-2008 ರಿಂದ 16-2-2008ರವರೆಗೆ 165 ದಿನಗಳ 
ಅಧೀನ ಕಾರ್ಯದರ್ಶಿ, 20 ದಿವಸಗಳ ಪರಿವರ್ತಿತ ರಜೆ ಅರ್ಧವೇತನ ರಜೆ 





14 


ಹಕ್ಕುಗಳ ಇಲಾಖೆ 
ಎನ್‌. ಶ್ರೀನಿವಾಸಮೂರ್ತಿ 
ಅಧೀನ ಕಾರ್ಯದರ್ಶಿ, 


28-1-2008 ರಿಂದ 8-2-2008ರವರೆಗೆ 12 
ದಿವಸಗಳ ಗಳಿಕೆ ರಜೆ 


237 ದಿನಗಳ ಗಳಿಕೆ ರಜೆ 














ಲೋಕೋಪಯೋಗಿ ಇಲಾಖೆ 
(ಸೇವೆಗಳು-ಬಿ) 





ದಿನಾಂಕ:29-1-2008ರಲ್ಲಿ ಸದರಿ 
ಅಧಿಕಾರಿಯವರಿಗೆ ದಿನಾ೦ಕ:26-11- 
2007ರಿಂದ 22-12-2007ರವರೆಗೆ 
ಈಗಾಗಲೇ ರಜೆಯನ್ನು ಮಂಜೂರು 
ಮಾಡಿದೆ). 





ಆರ್ಥಿಕ ಇಲಾಖೆ 
(ಆಡಳಿತ & ಮುಂಗಡ) 

15 ನಂಜುಂಡಪ್ಪ, 18-1-2008 ರಿಂದ 25-1-2008ರವರೆಗೆ 8 320 ದಿನಗಳ 
ಅಧೀನ ಕಾರ್ಯದರ್ಶಿ, ದಿವಸಗಳ ಗಳಿಕೆ ರಜೆ ಅರ್ಧವೇತನ ರಜೆ 
ಸಹಕಾರ ಇಲಾಖೆ 
(ಕಾನೂನು ಕೋಶ) 

16 ಲಕ್ಷ್ಮೀನರಸಿಂಹಯ್ಯ ದಿ:23-12-2007 ರಿಂದ 9-1-2008ರ ವರೆಗೆ | 270 ದಿನಗಳ 
ಅಧೀನ ಕಾರ್ಯದರ್ಶಿ, 18 ದಿವಸಗಳ ಪರಿವರ್ತಿತ ರಜೆ (ಅಧಿಸೂಚನೆ | ಅರ್ಧವೇತನ ರಜೆ 





ಪಿ.ಆರ್‌. 288 


ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ.ಜಿ ಅನಂತ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 





ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೩, ೨೦೦೮ ೧೬೩ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 296 ಎಎಸ್‌ಡಿ 2007, ಬೆ೦ಗಳೂರು, ದಿನಾಂಕ: 27ನೇ ಫೆಬ್ರವರಿ 2008 
ಕಂದಾಯ ಇಲಾಖೆಯ ತಹಶೀಲ್ದಾರ್‌-ಗ್ರೇಡ್‌-(. ತಹಶೀಲ್ದಾರ್‌ ಗ್ರೇಡ್‌-2, (ಗುಂಪು-ಬಿ) ವೃಂದಕ್ಕೆ ಸೇರಿದ ಈ 
ಕೆಳಕಂಡ ಅಧಿಕಾರಿಗಳಿಗೆ 58 ವರ್ಷ ಪೂರ್ಣಗೊಳ್ಳುವ ಪ್ರಯುಕ್ತ ಅವರುಗಳ ಹೆಸರುಗಳ ಮುಂದೆ ನಮೂದಿಸಿರುವ 
ದಿನಾಂಕದಂದು ಅಪರಾಹ್ನದಿ೦ದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ ಹೊಂದಲು ಸರ್ಕಾರವು 


ಅನುಮತಿ ನೀಡಿದೆ. 





ಕ 


Kes 
ಸಂ 


ತಹಶೀಲ್ದಾರರ ಹೆಸರು 
(ಶೀ/ ಶ್ರೀಮತಿ) 


ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 


ಜನ್ಮ ದಿನಾಂಕ 


ನಿವೃತ್ತಿ ದಿನಾಂಕ 





1 


ಮುಡುಪಣ್ಣ 
ಣ 


ಕಛೇರಿ ಸಹಾಯಕರು, 
ಜಿಲ್ಲಾಧಿಕಾರಿಗಳ ಕಛೇರಿ, 
ಚಿಕ್ಕಮಗಳೂರು 


10-2-1950 


29-2-2008 





ಡಿ. ಚಂದ್ರಯ್ಯ 


ಪುರಸಭೆ ತಹಶೀಲ್ದಾರ್‌, 
ಜಿಲ್ಲಾಧಿಕಾರಿಗಳ ಕಛೇರಿ ಹಾವೇರಿ 


12-2-1950 


29-2-2008 





ಬಿ. ಬೈರೇಗೌಡ 


ಶಿಷ್ಠಾಚಾರ ತಹಶೀಲ್ದಾರ್‌, 
ಜಿಲ್ಲಾಧಿಕಾರಿಗಳ ಕಛೇರಿ, 
ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು 


೨-4-1950 


30-4-2008 





ಬ್ಯಾಹಟ್ಟ ಮನೋಹರ 
ಶಿವಪುತ್ರಪ 


ಕಛೇರಿ ಸಹಾಯಕರು, 
ಜಿಲಾಧಿಕಾರಿಗಳ ಕಛೇರಿ, ಮಂಡ್ಯ 


10-4-1950 


30-4-2008 





ಕಲ್ಪನಾರಾವ್‌ 


ಅಸಿಸ್ಟೆಂಟ್‌ ಸ್ಪೇಟ್‌ 
ರೆಪ್ರೆಸೆಂಟೇಟೀವ್‌, ಕರ್ನಾಟಕ 
ಆಡಳಿತ ನ್ಯಾಯ ಮಂಡಳಿ, 
ಕಂದಾಯ ಇಲಾಖೆ, ಬಹುಮಹಡಿ 
ಕಟ್ಟಡ, ಬೆಂಗಳೂರು. 


12-4-1950 


30-4-2008 





ಉಪ ಪ್ರಾಂಶುಪಾಲರು, ಜಿಲ್ಲಾ 
ತರಬೇತಿ ಕೇಂದ್ರ, ಚಿಕ್ಕಮಗಳೂರು 


15-6-1950 


30-6-2008 





ಏಶೇಷ ತಹಶೀಲ್ದಾರ್‌, 
ಕರ್ನಾಟಕ ರೇಷ್ಮೆ ಮಾರಾಟ 
ಮಂಡಳಿ, ಬೆ೦ಗಳೂರು 


13-8-1950 


31-8-2008 





ದಾಸಭೋವಿ 


ಮುನ್ಸಿಪಲ್‌ ತಹಶೀಲ್ದಾರ್‌, 
ಜಿಲ್ಲಾಧಿಕಾರಿಗಳ ಕಛೇರಿ, ಹಾಸನ 


1೨-08-1950 


31-8-2008 





ಕೆ.ಎನ್‌. ರಾಮಾಂಜನಪ್ಪ 


ತಹಶೀಲ್ದಾರ್‌, ಪ್ರಾದೇಶಿಕ 
ಆಯುಕ್ತರ ಕಛೇರಿ, 
ಬೆಂಗಳೂರು ವಿಭಾಗ, ಬೆಂಗಳೂರು 


8-10-1950 


31-10-2008 





ಗಿರಿಯಪ್ಪ 


ಚುನಾವಣಾ ತಹಶೀಲ್ದಾರ್‌ 
ಜಿಲ್ಲಾಧಿಕಾರಿಗಳ ಕಛೇರಿ, 
ಕೊಡಗು 


9-10-1950 


31-10-2008 





1] 


ಹೆಚ್‌.ಆರ್‌. ಪ್ರಸಾದ್‌ 


ತಹಶೀಲ್ದಾರ್‌, ಪ್ರಾದೇಶಿಕ 
ಆಯುಕ್ತರ ಕಛೇರಿ, ಮೈಸೂರು 
ವಿಭಾಗ, ಮೈಸೂರು 


20-10-1950 


31-10-2008 














ಪತ್ರಾಂಕಿತ ಬೋಧಕರು, ಜಿಲ್ಲಾ 
ತರಬೇತಿ ಸಂಸ್ಥೆ, ಬೆ೦ಗಳೂರು 





24-10-1950 





31-10-2008 





ಈ ಅಧಿಸೂಚನೆಯಲ್ಲಿ ನಮೂದಿಸಿರುವ ಜನ್ಮ ದಿನಾಂಕ ಹಾಗೂ ನಿವೃತ್ತಿ ದಿನಾಂಕದಲ್ಲಿ ಯಾವುದೇ ವ್ಯತ್ಯಾಸ/ 
ಬದಲಾವಣೆ ಕಂಡು ಬಂದಲ್ಲಿ ಸಂಬಂಧಿಸಿದ ತಹಶೀಲ್ದಾರರುಗಳು ಅವರುಗಳ ಜನ್ಮ ದಿನಾಂಕವನ್ನು ನಮೂದಿಸಿರುವ 





೧೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೩, ೨೦೦೮ ಭಾಗ - ೨ 





ಎಸ್‌.ಎಸ್‌.ಎಲ್‌.ಸಿ/ಹೆಚ್‌.ಎಸ್‌.ಸಿ ಮೂಲ ಅಂಕ ಪಟ್ಟಿಯಲ್ಲಿರುವ ಮಾಹಿತಿಯನ್ನು ಸರ್ಕಾರದ ಗಮನಕ್ಕೆ ಕೂಡಲೇ ತರುವುದು. 
ಹಾಗೂ ಸದರಿ ಪಟ್ಟಯಲ್ಲಿ ಯಾವುದಾದರೂ ಹೆಸರು ಬಿಟ್ಟುಹೋಗಿದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ 

ಮೇಲ್ಕಂಡ ತಹಶೀಲ್ದಾರ್‌ ಗ್ರೇಡ್‌-1 ಮತ್ತು ಗ್ರೇಡ್‌-2 ವೃಂದದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳ ವಿರುದ್ಧ 
ಯಾವುದಾದರೂ ಇಲಾಖಾ ವಿಚಾರಣೆ ಬಾಕಿ ಇರುವ ಬಗ್ಗೆ ಅಥವಾ ಹೂಡುವ ಸಂಭವವಿದೆಯೇ ಹಾಗೂ ಅವರುಗಳಿಂದ 
ಸರ್ಕಾರಕ್ಕೆ ಯಾವುದಾದರೂ ಬಾಕಿ ಬರಬೇಕಾಗಿದಿಯೇ ಎಂಬುದನ್ನು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ, 
ಮಹಾಲೇಖಪಾಲರಿಗೆ ಹಾಗೂ ಸರ್ಕಾರಕ್ಕೆ ಕೂಡಲೇ ವರದಿ ಮಾಡತಕ್ಕದ್ದು. 

ಇಲಾಖಾ ವಿಚಾರಣೆ ಬಾಕಿ ಇಲ್ಲದಿರುವ ಅಥವಾ ಹೂಡುವ ಸಂಭವ ಇಲ್ಲದಿರುವ ಮತ್ತು ಸರ್ಕಾರಕ್ಕೆ ಯಾವುದೇ 
ಬಾಕಿ ಬರಬೇಕಿಲ್ಲದೆ ಇರುವ ಅಧಿಕಾರಿಗಳ ನಿವೃತ್ತಿ ವೇತನಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಂಬಂಧಿಸಿದ 
ಜಿಲ್ಲಾಧಿಕಾರಿಗಳು ಸಿದ್ದಪಡಿಸಿ ಮಹಾ ಲೇಖಪಾಲರಿಗೆ ಕಳುಹಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳತಕ್ಕದ್ದು ಹಾಗೂ ಅಧಿಕಾರಿಗಳಿಗೆ 
ಗಳಿಕೆ ರಜೆ ನಗದೀಕರಣ ಸೌಲಭ್ಯ ಮಂಜೂರು ಮಾಡುವ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 

ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 289 ಬಿ.ವಿ. ಚೌಕಿಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 5 ರೇಉನಿ 2008, ಬೆ೦ಗಳೂರು, ದಿನಾಂಕ: 23ನೇ ಫೆಬ್ರವರಿ 2008 

ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8(ಎ) 
ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಡಾ: ಹೆಚ್‌. ಭಾಸ್ಕರ್‌, ಭಾಆಸೇ., ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ 
ನಿರ್ದೇಶಕರು ಇವರನ್ನು ಸದರಿ ನಿಗಮದ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಶ್ರೀ ಮಹಮದ್‌ ಸನಾವುಲ್ಲಾ, 
ಭಾಅಸೇ., ಹಿ೦ದಿನ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು ಇವರ ಸ್ಥಾನದಲ್ಲಿ ಹಾಗೂ 

ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8 (ಎ) ರಲ್ಲಿ 
ಪ್ರದತ್ತವಾದ ಅಧಿಕಾರದನ್ವಯ ಡಾ: ಹೆಚ್‌. ಭಾಸ್ಕರ್‌, ಭಾಆಸೇ., ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ 
ನಿರ್ದೇಶಕರು ಇವರನ್ನು ಸದರಿ ನಿಗಮದ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಶ್ರೀ ಮಹಮದ್‌ ಸನಾವುಲ್ಲಾ, 
ಭಾಅಸೇ., ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು ಇವರ ಸ್ಥಾನದಲ್ಲಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 292 ಭಾರತಿ ಆರ್‌. ನಾಯಕ್‌ 
ಪೀಠಾಧಿಕಾರಿ (ರೇಷ್ಮೆ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ವಾಕೈ 3 ಜಕೈಸೇ 2006, ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2008 

ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಈ ಕೆಳಕಂಡ ಜವಳಿ ತನಿಖಾಧಿಕಾರಿಗಳಿಗೆ ಜವಳಿ ಪ್ರವರ್ಧನಾಧಿಕಾರಿಗಳ 

ಹುದ್ದೆಯ ವೇತನ ಶ್ರೇಣಿ ರೂ. 10800-300-12300-350-14400-400-16800-450-19500-525-20025ರಲ್ಲಿ 


ಸ್ಥಾನಪನ್ನ ಆಧಾರದ ಮೇಲೆ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 
ನೇಮಿಸಲಾಗಿದೆ. 




















ಕ. | ಹೆಸರು ಮತ್ತು ಹಾಲಿ ಸೇವೆ ಸಲ್ಲಿಸುತ್ತಿರುವ ಸ್ಥಳ ನಿಯುಕ್ತಿಗೊಳಿಸಿದ ಸ್ಥಳ 
ಸಂ 
1 ಗಂಗಯ್ಯ, ಜವಳಿ ಪ್ರವರ್ಧನಾಧಿಕಾರಿ, 

ಜವಳಿ ಪ್ರವರ್ಧನಾಧಿಕಾರಿ (ನಿ 32), ಕೈಮಗ್ಗ ಮತ್ತು ಜವಳಿ ಇಲಾಖೆ, 

ಕೈಮಗ್ಗ ಮತ್ತು ಜವಳಿ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು 

ಕೇಂದ್ರ ಕಛೇರಿ, ಬೆಂಗಳೂರು 


















































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೩, ೨೦೦೮ ೧೬೫ 
1 2 3 
2 ಸಫಾರೆ ಶ್ರೀನಿವಾಸ ಜವಳಿ ಪ್ರವರ್ಧನಾಧಿಕಾರಿ, 
ಜವಳಿ ಪ್ರವರ್ಧನಾಧಿಕಾರಿ (ನಿ 32), ಉಪ ನಿರ್ದೇಶಕರ ಕಛೇರಿ, 
ಉಪ ನಿರ್ದೇಶಕರ ಕಛೇರಿ, ಕೈಮಗ್ಗ ಮತ್ತು ಜವಳಿ ಇಲಾಖೆ, 
ಕೈಮಗ್ಗ ಮತ್ತು ಜವಳಿ ಇಲಾಖೆ, ಗದಗ್‌ 
ಚಿತ್ರದುರ್ಗ 

3 ಜನಾರ್ಧನ, ಜವಳಿ ಪ್ರವರ್ಧನಾಧಿಕಾರಿ, 
ಜವಳಿ ಪ್ರವರ್ಧನಾಧಿಕಾರಿ (ನಿ 32), ಉಪ ನಿರ್ದೇಶಕರ ಕಛೇರಿ, 
ಸಹಾಯಕ ನಿರ್ದೇಶಕರ ಕಛೇರಿ, ಕೈಮಗ್ಗ ಮತ್ತು ಜವಳಿ ಇಲಾಖೆ, 
ಕೈಮಗ್ಗ ಮತ್ತು ಜವಳಿ ಇಲಾಖೆ, ಮೈಸೂರು 
ಚಾಮರಾಜನಗರ 

4 |ಕೀರ್ತಪ್ಪ ಗೋಟೂರು ಜವಳಿ ಪ್ರವರ್ಧನಾಧಿಕಾರಿ, 
ಜವಳಿ ತನಿಖಾಧಿಕಾರಿ , ಉಪ ನಿರ್ದೇಶಕರ ಕಛೇರಿ, 
ಉಪ ನಿರ್ದೇಶಕರ ಕಛೇರಿ, ಕೈಮಗ್ಗ ಮತ್ತು ಜವಳಿ ಇಲಾಖೆ, 
ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬಾಗಲಕೋಟೆ 
ಬಾಗಲಕೋಟೆ 

5 ಮಲ್ಲಪ್ಪ ಜಿ. ಕೊಣ್ಣೂರ್‌ ಜವಳಿ ಪ್ರವರ್ಧನಾಧಿಕಾರಿ, 
ಜವಳಿ ತನಿಖಾಧಿಕಾರಿ , ಉಪ ನಿರ್ದೇಶಕರ ಕಛೇರಿ, 
ಉಪ ನಿರ್ದೇಶಕರ ಕಛೇರಿ, ಕೈಮಗ್ಗ ಮತ್ತು ಜವಳಿ ಇಲಾಖೆ, 
ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬಾಗಲಕೋಟೆ 
ಬಾಗಲಕೋಟೆ 

6 ಶಿವಕುಮಾರ್‌ ಜವಳಿ ಪ್ರವರ್ಧನಾಧಿಕಾರಿ, 
ಜವಳಿ ತನಿಖಾಧಿಕಾರಿ , ಕೈಮಗ್ಗ ಮತ್ತು ಜವಳಿ ಇಲಾಖೆ, 
ಕೈಮಗ್ಗ ಮತ್ತು ಜವಳಿ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು 
ಕೇಂದ್ರ ಕಛೇರಿ, ಬೆಂಗಳೂರು 

7 ಸುರೇಶ್‌ ಎಂ. ತಡಕನಹಳ್ಳಿ ಜವಳಿ ಪ್ರವರ್ಧನಾಧಿಕಾರಿ, 
ಜವಳಿ ತನಿಖಾಧಿಕಾರಿ , ಉಪ ನಿರ್ದೇಶಕರ ಕಛೇರಿ, 
ಉಪ ನಿರ್ದೇಶಕರ ಕಛೇರಿ. ಕೈಮಗ್ಗ ಮತ್ತು ಜವಳಿ ಇಲಾಖೆ, 
ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬೆಳಗಾವಿ 
ಬೆಳಗಾವಿ 

8 ಕಾಶಿನಾಥ್‌ ಎಂ. ಭಾವಿಕಟ್ಟಿ ಜವಳಿ ಪ್ರವರ್ಧನಾಧಿಕಾರಿ, 
ಜವಳಿ ತನಿಖಾಧಿಕಾರಿ , ಸಹಾಯಕ ನಿರ್ದೇಶಕರ ಕಛೇರಿ, 
ಉಪ ನಿರ್ದೇಶಕರ ಕಛೇರಿ, ಕೈಮಗ್ಗ ಮತ್ತು ಜವಳಿ ಇಲಾಖೆ, 
ಕೈಮಗ್ಗ ಮತ್ತು ಜವಳಿ ಇಲಾಖೆ, ಕೊಪ್ಪಳ 
ಬಿಜಾಪುರ 

9 ಎಸ್‌.ಎಸ್‌. ಬೆನಕಲ್‌ ಜವಳಿ ಪ್ರವರ್ಧನಾಧಿಕಾರಿ, 
ಜವಳಿ ತನಿಖಾಧಿಕಾರಿ , ಉಪ ನಿರ್ದೇಶಕರ ಕಛೇರಿ, 
ಉಪ ನಿರ್ದೇಶಕರ ಕಛೇರಿ, ಕೈಮಗ್ಗ ಮತ್ತು ಜವಳಿ ಇಲಾಖೆ, 
ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬಳ್ಳಾರಿ 
ಬಳ್ಳಾರಿ 

10 | ಯೋಗೇಶ್‌ ಜವಳಿ ಪ್ರವರ್ಧನಾಧಿಕಾರಿ, 
ಜವಳಿ ತನಿಖಾಧಿಕಾರಿ , ಸಹಾಯಕ ನಿರ್ದೇಶಕರ ಕಛೇರಿ, 
ಸಹಾಯಕ ನಿರ್ದೇಶಕರ ಕಛೇರಿ, ಕೈಮಗ್ಗ ಮತ್ತು ಜವಳಿ ಇಲಾಖೆ, 
ಕೈಮಗ್ಗ ಮತ್ತು ಜವಳಿ ಇಲಾಖೆ, ಚಾಮರಾಜನಗರ 
ಮಂಡ್ನ 

ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 293 ಎಂ.ಎಸ್‌. ಗಣಪತಿ 


ಸರ್ಕಾರದ ಉಪ ಕಾರ್ಯದರ್ಶಿ (ಸಿ ಓ ಸಿ ಮತ್ತು ಜವಳಿ) 


ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 





೧೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೩, ೨೦೦೮ ಭಾಗ - ೨ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 11 ನಯೋಸೇ 2008, ಬೆ೦ಗಳೂರು, ದಿನಾಂಕ: 29ನೇ ಫೆಬ್ರವರಿ 2008 
ಸಹಾಯಕ ನಿರ್ದೇಶಕರು, ನಗರ ಯೋಜನಾ ಇಲಾಖೆ, ಬಳ್ಳಾರಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ಬಳ್ಳಾರಿ ನಗರ ಯೋಜನಾ ಇಲಾಖೆಯ ಸಹಾಯಕ ನಿರ್ದೇಶಕರ ಕರ್ತವ್ಯದ ಜೊತೆಗೆ ಹಂಪಿ ವಿಶ್ವ 
ಪರಂಪರೆ ಪ್ರದೇಶಾಭಿವೃದ್ಧಿ ನಿರ್ವಹಣಾ ಪ್ರಾಧಿಕಾರದ ನಗರ ಯೋಜನಾ ಸಹಾಯಕ ನಿರ್ದೇಶಕರ ಹುದ್ದೆಯಲ್ಲಿ 
ಕಾರ್ಯನಿರ್ವಹಿಸಲು ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 294 ಎಸ್‌.ಎನ್‌. ಕೃಷ್ಣಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮಇ 436 ಎಸ್‌ಜೆಡಿ 2006, ಬೆಂಗಳೂರು, ದಿನಾಂಕ: 16ನೇ ಫೆಬ್ರವರಿ 2008 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶ್ರೀ ಎಸ್‌.ಆರ್‌. ವೆಂಕಟೇಶ್‌, ಪರಿವೀಕ್ಷಣಾಧಿಕಾರಿ ದರ್ಜೆ-2 
(ವೇತನ ಶ್ರೇಣಿ ರೂ. 10,000-18150), ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು ನಿಯಮ 32ರಡಿ ತಕ್ಷಣದಿಂದ 
ಜಾರಿಗೆ ಬರುವಂತೆ 6 ತಿಂಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಪರಿವೀಕ್ಷಣಾಧಿಕಾರಿ ದರ್ಜೆ-1 ರ (ವೇತನ ಶ್ರೇಣಿ ರೂ 11400-21600) ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಶಿಶು 
ಅಭಿವೃದ್ಧಿ ಯೋಜನಾಧಿಕಾರಿ, ಕೊಪ್ಪ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕಿಆರ್‌,. 295 ಆರ್‌.ಎಂ. ಚಂದ್ರಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಜಲ ಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಜಸ೦ಇ 6 ಸಿಎಂಜಿ 2008, ಬೆಂಗಳೂರು, ದಿನಾಂಕ: 29ನೇ ಫೆಬ್ರವರಿ 2008 
ಕರ್ನಾಟಕ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ, 1980ರ ಸೆಕ್ಷನ್‌ 4(1)(೧) ರನ್ವಯ ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ ಆರ್‌.ಎಸ್‌. ಪೋಂಡೆ, ವಿಶೇಷಾಧಿಕಾರಿ, ಲೋಕೋಪಯೋಗಿ 
ಇಲಾಖೆ (ಆರ್ಥಿಕ ಕೋಶ), ಆರ್ಥಿಕ ಇಲಾಖೆ ಇವರನ್ನು ಕಾಡಾ, ಮಲಪ್ರಭಾ ಮತ್ತು ಘಟಪ್ರಭಾ ಯೋಜನೆಗಳು, ಬೆಳಗಾಂ 
ಇವುಗಳ ನಿರ್ದೇಶಕರ ಮಂಡಳಿಯಲ್ಲಿ ಆರ್ಥಿಕ ಇಲಾಖೆಯ ಪ್ರತಿನಿಧಿಯಾಗಿ ನೇಮಿಸಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 296 ವೆಂಕಟೇಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಜಲ ಸಂಪನ್ಮೂಲ ಇಲಾಖೆ (ಕಾಡಾ) 
COMMERCE & INDUSTRIES SECRETARIAT 
NOTIFICATION 
110.01 20 CMI 2008(1), Bangalore, Dated: 28" February 2008 
In exercise of the powers conferred by Article 10(A) of Memorandum of Association and Articles 
of Association of Karnataka Soaps & Detergents Limited, the Government of Karnataka hereby appoint 
Sri V.P. Baligar, IAS, Principal Secretary to Government, Commerce & Industries Department, as Director 
of the said company in the place of Sri K.M. Shivakumar, IAS, transferred. 
Further, Government in exercise of the powers conferred by Article 19 of Memorandum of 
Association and Articles of Association of Karnataka Soaps & Detergents Limited, the Government of 
Karnataka hereby appoint Sri V.P. Baligar, IAS Principal Secretary to Government, Commerce 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೩, ೨೦೦೮ ೧೬೭ 





&lndustries Department as Chairman of Karnataka Soaps & Detergents Limited, with immediate effect 
and until further orders in the place of Sri K.M. Shivakumar, IAS. 
By Order and in the name of the President of India, 
M.S. GANAPATHY 
Deputy Secretary to Government, 
Commerce & Industries Department 
NOTIFICATION 
110.01 20 CMI 2008(2), Bangalore, Dated: 28" February 2008 

In exercise of the powers conferred by Article 8(b) of Memorandum and Articles of Association of 
Karnataka Vidyuth Karkhane Limited, the Government of Karnataka hereby appoint Sri V.P. Baligar, 
Principal Secretary to Government, Commerce & Industries Department, as Director of the said company 
in the place of Sri K.M. Shivakumar, IAS, transferred. 

Further, Government in exercise of the powers conferred by Article 17 of Memorandum and 
Articles of Association of Karnataka Vidyuth Karkhane Limited, the Government of Karnataka hereby 
appoint Sri V.P. Baligar, IAS Principal Secretary to Government, Commerce & Industries Department as 
Chairman of Karnataka Vidyuth Karkhane Limited, with immediate effect and until further orders in the 
place of Sri K.M. Shivakumar, IAS. 

By Order and in the name of the President of India, 
M.S. GANAPATHY 
Deputy Secretary to Government, 
Commerce & Industries Department 
NOTIFICATION 
110.01 20 CMI 2008(3), Bangalore, Dated: 28" February 2008 

In exercise of the powers conferred by Article 12(a) of Memorandum and Articles of Association 
of Mysore Paints & Varnish Limited, the Government of Karnataka hereby appoint Sri V.P. Baligar,IAS 
Principal Secretary to Government, Commerce & Industries Department, as Director of the said company 
in the place of Sri K.M. Shivakumar, IAS, transferred. 

Further, Government in exercise of the powers conferred by Article 20 of Memorandum and 
Articles of Association of Mysore Paints & Varnish Limited, the Government of Karnataka hereby appoint 
Sri V.P. Baligar, Principal Secretary to Government, Commerce &lndustries Department as Chairman of 
Mysore Paints & Varnish Limited with immediate effect and until further orders in the place of Sri K.M. 
Shivakumar, IAS. 

By Order and in the name of the President of India, 
P.R. 297 M.S. GANAPATHY 
Deputy Secretary to Government, 
Commerce & Industries Department 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 78 ಸಅಸೇ 2008, ಬೆ೦ಗಳೂರು, ದಿನಾಂಕ: 3ನೇ ಮಾರ್ಚ್‌ 2008 

ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಸರ್ಕಾರದ ಅಧೀನ ಕಾರ್ಯದರ್ಶಿರವರುಗಳನ್ನು 
ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಜಾಗಗಳಿಗೆ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ನೇಮಿಸಲಾಗಿದೆ. 


೧೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೩, ೨೦೦೮ ಭಾಗ - ೨ 















































ಈ; ಅಧಿಕಾರಿಯ ಹೆಸರು ಮತ್ತು ಇಲಾಖೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ ಮತ್ತು ಇಲಾಖೆ 
ಸಂ ಶ್ರೀಮತಿ/ಶ್ರೀ 
1 | ಆರ್‌. ನಿಸಾರ್‌ ಅಹಮದ್‌ ಸರ್ಕಾರದ ಅಧೀನ ಕಾರ್ಯದರ್ಶಿ 
(ನೇಮಕಾತಿ ನಿರೀಕ್ಷಣೆಯಲ್ಲಿ) ಅಲ್ಪ ಸಂಖ್ಯಾತರ ಅಭಿವೃದ್ಧಿ ಇಲಾಖೆ- ಶ್ರೀ ಕೆ ರಹಮತುಲ್ಲಾ 
ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 
2 |ರಮೇಶ್‌ ಕೆ. ಜಾಗೀರ್‌ದಾರ್‌ ಅಧೀನ ಕಾರ್ಯದರ್ಶಿ, ತಾಲ್ಲೂಕು ಪುನರ್‌ ರಚನಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ ಸಮಿತಿ-ಹೊಸದಾಗಿ ಸೃಜಿಸಲಾದ ಹುದ್ದೆ 
ಲೋಕೋಪಯೋಗಿ ಇಲಾಖೆ 
3 [ಶ್ರೀ ಎಂ.ಕೆ. ಭರ್ಮರಾಜಪ್ಪ ಸರ್ಕಾರದ ಅಧೀನ ಕಾರ್ಯದರ್ಶಿ 
(ನೇಮಕಾತಿ ನಿರೀಕ್ಷಣೆಯಲ್ಲಿ) ಕನ್ನಡ, ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ 
ಇಲಾಖೆ-ಶ್ರೀ ಎಂ.ಎಸ್‌. ಶಿವರಾಮ್‌ ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 
4 |ಕೆ. ರಹಮತುಲ್ಲಾ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ ಲೋಕೋಪಯೋಗಿ ಇಲಾಖೆ -ಶ್ರೀ ರಮೇಶ್‌ ಕೆ. 
ಅಲ್ಪ ಸಂಖ್ಯಾತರ ಅಭಿವೃದ್ಧಿ ಇಲಾಖೆ ಜಾಗೀರ್‌ದಾರ್‌ ಇವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನದಲ್ಲಿ 
5 | ಎಂ. ವಾಸುದೇವಮೂರ್ತಿ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿ.ಆ.ಸು.ಇ (ರಜೆ ಮೀಸಲಾತಿ) 
ಸಿ.ಆ.ಸು.ಇ (ಸೇವೆಗಳು-3) 
6 | ಎಂ.ಎಸ್‌. ಶಿವರಾಮ್‌ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿ.ಆ.ಸು.ಇ (ಸೇವೆಗಳು-3)-ಶ್ರೀ ಎಂ. ವಾಸುದೇವಮೂರ್ತಿ 
ಕನ್ನಡ, ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ | ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 
ಇಲಾಖೆ 
7 | ವಿಶಾಲಾಕ್ಷಿ ಎನ್‌.ಎಸ್‌. ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ ಶಿಕ್ಷಣ ಇಲಾಖೆ (ಕಾನೂನು ಕೋಶ)-ಶ್ರೀ ಎನ್‌.ಆರ್‌. ಪ್ರಭು 
ಆರ್ಥಿಕ ಇಲಾಖೆ (ಸಮನ್ವಯ) ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 
8 | ಎಲ್‌.ಎಸ್‌. ವಾಸನ್‌ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ ಆರ್ಥಿಕ ಇಲಾಖೆ (ಸಮನ್ವಯ)-ಶ್ರೀಮತಿ ವಿಶಾಲಾಕ್ಷಿ ಇವರ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 305 ಕೆ.ಜಿ. ಅನಂತ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 02 ಐಡಿಜಿ 2008, ಬೆಂಗಳೂರು, ದಿನಾಂಕ: 4ನೇ ಮಾರ್ಚ್‌ 2008 
ಕಾರ್ಮಿಕ ನ್ಯಾಯಾಲಯ, ಮೈಸೂರು ಇಲ್ಲಿ ಖಾಲಿ ಇರುವ ಅಧ್ಯಕ್ಷಾಧಿಕಾರಿಗಳ ಹುದ್ದೆಗೆ ಅಧ್ಯಕ್ಷಾಧಿಕಾರಿಗಳು, 2ನೇ 

ಅಪರ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಲಯ, ಮೈಸೂರು ಇವರ ಬದಲಿಗೆ ಅಧ್ಯಕ್ಷಾಧಿಕಾರಿಗಳು, ಇಂಡಸ್ಟ್ರಿಯಲ್‌ ಟ್ರಿಬ್ಯೂನಲ್‌, 
ಮೈಸೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಮವರ್ತಿ ಪ್ರಭಾರದಲ್ಲಿರಿಸಿ 
ನೇಮಿಸಲಾಗಿದೆ. 

ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 312 ಗೋವಿಂದಸ್ವಾಮಿ 

ಪೀಠಾಧಿಕಾರಿ 
ಕಾರ್ಮಿಕ ಇಲಾಖೆ (ಕಾರಾವಿಯೋ (ವೈ) ಸೇವೆಗಳು) 


